ಕರ್ನಾಟಿಕ ವಿಧಾನ ಪರಿಷತ್ತು 

ಚುಕ್ಕ ಗುರುತಿಲ್ಲದ ಪುಶ್ನೆ 692 
ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 'ಶ್ರೀಇನನಾವಾವ 
ವಿಶ್ವಕರ್ಮ(ವಿಧಾನ ಸಭಾ | 
1 ಕೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 117122021 
ಉತ್ತರಿಸುವ ಸಚಿವರು ಹಿಂದುಳಿದ ವರ್ಗಗಳ ಕಲ್ಯಾಣ 
] ಇಲಾಖೆ ಸಚಿವರು 


ಕ್ರ. | ಪ್ರಶ್ನೆ ಉತ್ತರ 
ಸಂ 
| ಆಅ) ರಾಜ್ಯದಲ್ಲಿ ವಿಶ್ವಕರ್ಮ [ಕರ್ನಾಟಕ ವಿಪಾರ್ಮ ಸಮುದಾಯಗಳ ಅಭಿವೃದ್ಧ 
ಸಮುದಾಯದ ಪಂಚ | ನಿಗಮದ ವತಿಯಿಂದ ಪಂಚವೃತ್ತಿ ಅಭಿವೃದ್ಧಿಗಾಗಿ 
ಕಸುಬುಗಾರಿತೆಗೆ ಸರ್ಕಾರ | ಆರ್ಥಿಕ ನೆರವು ಯೋಜನೆಯನ್ನು 
ನೀಡಿರುವ ಸವಲತ್ತುಗಳೇನು:; ಅನುಷ್ಠಾನಗೊಳಿಸಲಾಗುತ್ತಿದೆ. ವಿಶ್ವಕರ್ಮ 
ಸಮುದಾಯದ ಸಾಂಪ್ರದಾಯಿಕ ವೃತ್ತಿಗಳಾದ ಕಮ್ಮಾರಿಕೆ 
ಅಕ್ಕಸಾಲಿ ಹಾಗೂ ಬಡಗಿ ವೃತ್ತಿಗಳಲ್ಲಿ ತೊಡಗಿರುವ 
ಕುಶಲಕರ್ಮಿಗಳಿಗೆ ರೂ.1,50,000/-ಗಳಂತೆ ಘಟಕ ವೆಚ್ಚ 
ಸಾಲ ಮಂಜೂರು ಮಾಡಲಾಗುವುದು. ಇದರಲ್ಲಿ ಶೇಕಡ 
20ರಷ್ಟು ಗರಿಷ್ಠ ರೂ.25,000/-ಗಛ ಸಹಾಯಧನ 
ಮಂಜೂರು ಮಾಡಲಾಗುವುದು. ಶೇಕಡ 80ರಷ್ಟು 
ಸಾಲದ ಮೊತ್ತಕ್ಕೆ ಶೇಕಡ 4 ಬಡ್ಡಿದರ ವಿಧಿಸಲಾಗುವುದು 
ಹಾಗೂ ಭದ್ರತೆಗಾಗಿ ಆಸ್ತಿಯನ್ನು ಅಡಮಾನ 
ಮಾಡಿಸಿಕೊಂಡು ರೂ.1,50,000/-ಗಳನ್ನು ಮಂಜೂರು 

sa 


_ | ಮಾಡಲಾಗುವುದು. ಭೇ | 

ದ ಕೆಲಸ, ಬೆಳ್ಳಿಯ | ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ 
ಕೆಲಸ, ಶಿಲ್ಪದ ಕೆಲಸ, ಮರದ ನಿಗಮದಲ್ಲಿ ಈ ಕೆಳಕಂಡ ಯೋಜನೆಗಳಡಿ ನೆರವು 
ಕೆಲಸ, ಕಟ್ಟಿಡದ ಕೆಲಸ ನೀಡಲಾಗುತ್ತಿದೆ. 


ಆ) 


ಮಾಡುವ ಬಡವರಿಗೆ ವಿಶೇಷ 1 ಪಂಚವೃತ್ತಿ ಅಭಿವೃದ್ದಿಗಾಗಿ ಆರ್ಥಿಕ ನೆರವು 
ಸೌಲಭ್ಯ ಒದಗಿಸುವುದರ ಯೋಜನೆ: ಸದರಿ ಯೋಜನೆಯಡಿ ವಿಶ್ವಕರ್ಮ 
ಬಗ್ಗೆ ಸರ್ಕಾರದ ನಿಲುವೇನು: ಸಮುದಾಯದ ಜನರು ಕೈಗೊಳ್ಳುವ 


| ಸಾಂಪ್ರದಾಯಿಕ ವೃತ್ತಿಗಳಾದ ಚಿನ್ನ-ಬೆಳ್ಳಿ ಕೆಲಸ, 
ಶಿಲ್ಪಕಲೆ, ಮರಗೆಲಸ, ಲೋಹ, ಎರಕದ ಕೆಲಸ 
ನಿರ್ವಹಿಸುವವರಿಗೆ ವಾರ್ಷಿಕ ಶೇ.4ರ 
ಬಡ್ಡಿದರದಲ್ಲಿ ಗರಿಷ್ಠ ರೂ.80,000/-ಗಳ ವರೆಗೆ 
ಸಾಲ ಹಾಗೂ ಗರಿಷ್ಠ ರೂ2ಂ0೦೦/-ಗಳ | 
ಸಹಾಯಧನ ಮಂಜೂರು ಮಾಡಲಾಗುವುದು. 

2. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ: ಈ 
ಯೋಜನೆಯಡಿ ವಿಶ್ವಕರ್ಮ ಮತ್ತು ಅದರ 
ಉಪಜಾತಿಗಳಿಗೆ ಸೇರಿದ ಜನರು ಸ್ವಯಂ 
ಉದ್ಯೋಗ ಕೈಗೊಳ್ಳಲು ವಾರ್ಷಿಕ ಶೇರ ಬಡ್ಡಿ 
ದರದಲ್ಲಿ ರೂ.40,000/-ಗಳ ಸಾಲ ಮತ್ತು | 
ಶೇ.30ರಷ್ಟು ಅಥವಾ ಗರಿಷ್ಠ ರೂ.10,000/-ಗಳ 

He . | ಸಹಾಯಧನ ನೀಡಲಾಗುವುದು. 


2020-21ನೇ 

ಸಾಂಕ್ರಾಮಿಕ 
ಸಂಕಷ್ಟ ವಿಶ್ವಕರ್ಮ 
ಸಮುದಾಯದ ಜನರಿಗೆ 
ಯಾವ ಪರಿಹಾರವನ್ನು 
ಒದಗಿಸಲಾಗಿದೆ? ಸಂಪೂರ್ಣ 


ಕೋವಿಡ್‌ 
ದಿನಗಳಲ್ಲಿ 


ವಿವರ ನೀಡುವುದು) 


2020-21 ನೇ ಸಾಲಿನ ಕೋವಿಡ್‌-19 ಸಂತ್ರಸ್ಥರಿಗೆ 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
ವಿಶ್ವಕರ್ಮ ಸಮುದಾಯದ ಜನರಿಗೆ ಯಾವುದೇ ಪ್ರತ್ಯೇಕ 
ಪ್ಜಕೇಜ್‌ ನ್ನು ಘೋಷಣೆ ಮಾಡಿರುವುದಿಲ್ಲ. 


ಸ೦ಖ್ಯೆ: ಹಿಂವಕ 748 ಬಿಎ೦ಎಸ್‌ 2021 


(ಕೋಟ ಶ್ರೀ ನೆ ಪೂಜಾರಿ) 
ಸಮಾಜ ಕಲ್ಯಾಣ ಹೊಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 


